ಕರ್ನಾಟಿಕ ವಿಧಾನ ಪರಿಷತ್ತು 


ಧ್ಯೇಯೋದ್ದೇಶಗಳೇನು; (ವಿವರ 
ನೀಡುವುದು) 


1. ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ : 1107 
2೭. ಸದಸ್ಯರ ಹೆಸರು : ಶ್ರೀಎಂ.ಎಲ್‌.ಅನಿಲ್‌ಕುಮಾರ್‌ 
3. ಉತ್ತರಿಸಬೇಕಾದ ದಿನಾಂಕ : 25.02.2022 
4. ಉತ್ತರಿಸುವ ಸಚಿವರು : ಸಹಕಾರ ಸಚಿವರು 
(ಕೃಷಿ ಇಲಾಖೆಯಿಂದ ವರ್ಗಾವಣೆಯಾದ ಪ್ರಶ್ನೆ) 
ಕ್ರ.ಸಂ. ಪ್ರಶ್ನೆ ಉತ್ತರ 
ಅ. | ರಾಜ್ಯದಲ್ಲಿರುವ ಎ.ಪಿ.ಎಂಸಿ. | ರಾಜ್ಯದಲ್ಲಿರುವ ಎ.ಪಿ.ಎಂಸಿ. ಕೃಷಿ ಮಾರುಕಟ್ಟೆಯ 
ಕೃಷಿ ಮಾರುಕಟ್ಟೆಯ | ಧಯೋದ್ದೇಶಗಳು ಈ ಕೆಳಕಂಡಂತಿದೆ. 


* ರಾಜ್ಯದಲ್ಲಿ ಕ್ರಿಯಾಶೀಲ ಮತ್ತು ಸ್ಥಾವಲಂಬಿ ಕೃಷಿ 
ಮಾರಾಟ ವ್ಯವಸ್ಥೆಯನ್ನು ಅಭಿವೃದ್ಧಿಗೊಳಿಸುವುದರ 
ಮೂಲಕ ಕರ್ನಾಟಕದಲ್ಲಿ ವಿಶೇಷವಾಗಿ ರೈತರ ಹಾಗೂ 
ಎಲ್ಲಾ ಮಾರಾಟ ಆಸಕ್ತರ ಪಾಲುದಾರಿಕೆಯ ಸಮಾನತೆಯ, 
ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಯನ್ನು 
ಸಾಧಿಸುವುದು. 

ಸಾಕಷ್ಟು ಮೂಲಸೌಕರ್ಯ ಮತ್ತು ಸ್ನೇಹಪರ ವಿದ್ಯುನ್ಮಾನ 
ವ್ಯವಸ್ಥೆಯ ಮೂಲಕ ಪಾಲುದಾರಿಕೆಯ, ಪಾರದರ್ಶಕತೆಯ 
ಹಾಗೂ ವೈಜ್ಞಾನಿಕ ಕೃಷಿ ಉತ್ಪನ್ನ ಮಾರಾಟ 
ವ್ಯವಸ್ಥೆಯನ್ನು ಅಭಿವ್ಯದ್ಧಿಗೊಳಿಸುವುದು. 

ರೈತರು ತಮ್ಮ ಉತ್ಪನ್ನಗಳಿಗೆ ಅತ್ಯುತ್ತಮ ಬೆಲೆ ಪಡೆಯಲು 
ಸಹಕಾರಿಯಾಗುವಂತೆ ತೊಂದರೆ ಮುಕ್ತ ಮಾರಾಟ 
ವ್ಯವಸ್ಥೆಯನ್ನು ರೂಪಿಸುವುದು. . 

* ಕೃಷಿ ಉತ್ಪನ್ನಗಳಿಗೆ ನ್ಯಾಯಯುತವಾದ ತೂಕ, 
ಸ್ಪರ್ಧಾತಕ ಬೆಲೆ, ನಿಗಧಿತ ಮಾರುಕಟ್ಟೆ ರಿವಾಜುಗಳು, 
ಶೀಘ್ರ ಹಣ ಪಾವತಿ ವ್ಯವಸ್ಥೆ ಮತ್ತು ವ್ಯಾಜ್ಯ ತೀರ್ಮಾನ 
ವ್ಯವಸ್ಥೆ ಕಲ್ಪಿಸುವುದು. 

ಮಾಹಿತಿ ತಂತ್ರಜ್ಮಾನ ಬಳಕೆ, ರೈತರಿಗೆ 
ಪರಿಣಾಮಕಾರಿಯಾಗಿ ಮಾರುಕಟ್ಟೆ ಬೆಲೆ, ಮಾಹಿತಿಯ 
ಪ್ರಸಾರ ಮತ್ತು ಉತ್ತಮ ಬೆಲೆ ಪಡೆಯುವುದಕ್ಕಾಗಿ 
ಸ್ಪರ್ಧೆಯನ್ನು ಹೆಚ್ಚಿಸುವುದರ ಮೂಲಕ ದಕ್ಷತೆಯನ್ನು 
ಹೆಚ್ಚಿಸುವುದು. 


bE 
ಆ [ಕೋಲಾರ ಜಿಲ್ಲೆಯ | ಬಂದಿದೆ. 

ಎ.ಪಿ.ಎಂ.ಸಿ. ಪೈಷಿ 
ಮಾಧಕ ea SS 
[A » ಟು. ಪಿ 
ಮ # Py ಟೊಮೊಟೊ ಪ್ರಮುಖ ಆವಕವಾಗಿದ್ದು ಜೂನ್‌ನಿಂದ 
6 | ಡಿಸೆಂಬರ್‌ವರೆಗಿನ ಸುಗ್ಗಿ ಸಮಯದಲ್ಲಿ ಸುಮಾರು 4000 
ಸದರಿ ಮಾರುಕಟ್ಟೆಗೆ ಸರಿಯಾದ | ಕ್ರಾಂಟಾಲ್‌ಗೂ ಹೆಚ್ಚ ಮಾರುಕಟ್ಟೆಗೆ ಆವಕವಾಗುತ್ತದೆ. 
ಜಾಗವಿಲ್ಲದಿರುವುದು ನೂರಾರು ಟ್ರಕ್‌ಗಳ ಓಡಾಟ, ರೈತರು, ಪೇಟೆ ಕಾರ್ಯಕರ್ತರು 
ಸರ್ಕಾರದ ಗಮನಕ್ಕೆ | ಮತ್ತು ಹಮಾಲರು ಹೀಗೆ 5000 ಜನ ಈ ಮಾರುಕಟ್ಟೆಯಲ್ಲಿ 
ಬಂದಿದೆಯೇ: ಹಾಗಿದ್ಮಲ್ಲಿ ನ ಲೋಡಿಂಗ್‌, ಗ ಹಾಗೂ 
pe ಪ್ಯಾಕಿಂಗ್‌ ಸಾಕಷ್ಟು ಸ್ಮಳಾವಕಾಶವಿಲ್ಲಃ ಸಮಸ್ಯೆ 
ನ 2 ಯಾವ [ಟಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಮಾರುಕಟ್ಟೆ ವಿಸರಣ್ಣ 
ಸೆ ' ತುಂಬಾ ಅವಶ್ಯಕವಾಗಿದ್ದು, ಮಾರುಕಟ್ಟೆ ವಿಸ್ತರಣೆಗಾಗಿ ಕನಿಷ್ಠ 
(ಸಂಪೂರ್ಣ ಮಾಹಿತಿ | 39 ಎಕರೆ ಜಮೀವಿನ ಅವಶ್ಯಕತೆ ಇರುತ್ತದೆ. ಆದ್ದರಿಂದ 
ನೀಡುವುದು) ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ, “ಅರಣ್ಯ 
| ಇಲಾಖೆಗೆ ಸೇರಿದ ಕೋಲಾರ ತಾಲ್ಲೂಕು, ವಕ್ಕಲೇರಿ ಹೋಬಳಿ 


2 


-2- 


ಕಪರಸಿದ್ದನಹಳ್ಳಿ ಗ್ರಾಮದ ಸರ್ವೆ ನಂ.08ರಲ್ಲಿ 17 ಎಕರೆ 10 


ಎಕರೆ 30 ಗುಂಟೆ. - ಒಟ್ಟು 30 ಎಕರೆ ಜಮೀನನ್ನು ಕೋಲಾರ 


+ 


ಕೃಷಿ ಮಾರುಕಟ್ಟೆ 
ಕೋಲಾರ ತಾಲ್ಲೂಕು, ಹೋಳೂರು ಹೋಬಳಿ, ನಾಯಕರಹಳ್ಳಿ 
ಗ್ರಾಮದ ಸರ್ವೆ ನಂ.192ರಲ್ಲಿ 18-03 ಹೆಕ್ಟೇರ್‌ ಜಮೀನನ್ನು 
ಅರಣ್ಯ ಇಲಾಖೆಗೆ ವರ್ಗಾಯಿಸಲು ಮಂಜೂರಾತಿ ಹಾಗೂ 
ಅನುಮೋದನೆಗಾಗಿ ಜಿಲ್ಲಾಧಿಕಾರಿಗಳು, 
ಇವರಿಂದ ದಿನಾಂಕ:30.07.2021ರಂದು ಕಂದಾಯ ಇಲಾಖೆಗೆ 
ಪ್ರಸ್ತಾವನೆ ಸಲ್ಲಿಸಲಾಗಿಡ್ಲ್ಡು, ಪರಿಶೀಲನೆಯಲ್ಲಿರುತದೆ. 


ಮುಂದುವರೆದು, 30 ಎಕರೆ ಅರಣ್ಯ ಜಮೀನನ್ನು ಪಡೆಯುವ 
ಕುರಿತಂತೆ ದಿನಾಂಕ:16.09.2021ರಂದು ಪ್ರಧಾನ ಮುಖ್ಯ 
ಅರಣ್ಯ ಸಂರಕ್ಷಣಾಧಿಕಾರಿಗಳು (೯€), 
ಮುಖಾಂತರ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಪ್ರಧಾನ ಮುಖ್ಯ 
ಅರಣ್ಯ ಸಂರಕ್ಷಣಾಧಿಕಾರಿಗಳು (೯೦ಸಿ, ಇವರು ಅರಣ್ಯ 
ಸಂರಕ್ಷಣಾ ಕಾಯ್ದೆ 1980 ರಂತೆ ಕೇಂದ್ರ ಸರ್ಕಾರದ ಪೂರ್ವ 
ಮಂಜೂರಾತಿಗಾಗಿ ಪ್ರಸ್ತಾವನೆಯನ್ನು ಶಿಫಾರಸ್ಸು 
ಮಾಡುವಂತೆ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ಯ ಇಲಾಖೆಗೆ 
ದಿನಾ೦ಕ:15.02.2022ರ೦ಂದು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯು ಕೇಂದ್ರ 
ಸರ್ಕಾರದೊಂದಿಗೆ ಸಂಪವಹಿಸಿ ಅನುಮೋದನೆ ಪಡೆದು 
ಒದಗಿಸಿದ ನಂತರ ಕೂಡಲೇ ಅಗತ್ಯ ಕ್ರಮ ವಹಿಸಲಾಗುವುದು. 


-————-ಗುಂಟಿ-ಮತ್ತು-ಷಮಡೇರಹಳ್ಳಿ-ಗ್ರಾಮದ-ಸರ್ವೆ-ನಂ35ರಲ್ಲಿ-12- 


ಸಮಿತಿಗೆ ವರ್ಗಾಯಿಸಿ ಇದರ ಬದಲಾಗಿ 


ಕೋಲಾರ ಜಿಲ್ಲೆ | 


ಇವರಿಗೆ ಆನ್‌ ಲೈನ್‌ | 


ಇ. [ಕೃಷಿ ಸಂಜೀವನಿ ತೃಷಿ ಬೆಳೆಗಳಲ್ನಿನ ಇಪ, ಕೋಗ, ಕಳೆ ಬಾಧೆ ನಿರ್ವಹಣೆ, ಸಸ್ಯ 
ಯೋಜನೆಯಡಿಯಲ್ಲಿ ಪೋಷಕಾಂಶಗಳ ಕೊರತೆ, ಮಣ್ಣು ಆರೋಗ್ಯ ಮತ್ತಿತರೆ 
ಸರ್ಕಾರದಿಂದ ನೀಡುವ ತಾಂತ್ರಿಕ ಸಲಹೆಗಳನ್ನು ಕ್ಷತ್ರ ಮಟ್ಟಿ ದಲ್ಲಿ ರೈತರಿಗೆ ಒದಗಿಸುವ 
ಯೋಜನೆಗಳಾವುವ; ನಿಟ್ಟಿನಲ್ಲಿ ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಕಾಲಯಗಳ 
J k ಸ್ಥಾಪನೆಯನ್ನು ಮಾಡಲಾಗಿದ್ದು, ಸದರಿ ಸಂಚಾರಿ ಸಸ್ಯ 
(ಸಂಪೂರ್ಣ ಮಾಹಿತಿ | ಟರೋಗ್ಯ ಚಿಕಿತಾಲಯಗಳಿಗೆ “ಕೃಷಿ ಸಂಜೀವಿನಿ” ಎಂದು 
ನೀಡುವುದು) ನಾಮಕರಣ ಮಾಡಲಾಗಿರುತ್ತದೆ. ಸದರಿ ಕಾರ್ಯಕ್ರಮದಲ್ಲಿ 

ಯಾವುದೇ ಯೋಜನೆಗಳನ್ನು ಅನುಷ್ಠಾನಗೊಳಿಸ 
| ಲಾಗುತ್ತಿರುವುದಿಲ್ಲ. 

ಈ. | ಸದರಿ ಕೃಷಿ | ಸದರಿ ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯಗಳ 
ಯೋಜನೆಯಡಿಯಲ್ಲಿ ಕಾರ್ಯಕ್ರಮದಡಿ ಯಾವುದೇ ಸಹಾಯಧನ/ 
ನೀಡುವ ಮೊತ್ತವು ಪ್ರೋತ್ಸಾಹಧನವನ್ನು ನೀಡಲಾಗುತ್ತಿರುವುದಿಲ್ಲ. ' 
ಕಡಿಮೆಯಾಗಿದ್ದು, ಕೆಲ 
ಯೋಜನೆಗಳ ಮೊತ್ತ 
ಹೆಚ್ಚಿಸಲು ಸರ್ಕಾರ ಯಾವ 
ಕ್ರಮ ಕೈಗೊಂಡಿವೆ; 
ಇಲ್ಲವಾದಲ್ಲಿ ಈ ಪ್ರಸ್ತಾವನೆ 
ಯಾವ ಹಂತದಲ್ಲಿದೆ ? 

(ಪೂರ್ಣ ಮಾಹಿತಿ 
ಒದಗಿಸುವುದು) 


ಸಂಖ್ಯೆ: ಸಿಒ 51 ಎ೦ಆರ್‌ಇ 2022 


A 


(ಎಸ್‌.ಟೆ. ಸೋಮಶೇಖರ್‌) 
ಸಹಕಾರ ಸಚಿವರು 


